ಕರ್ನಾಟಕ ವಿಧಾನ ಪರಿಷತು 


ಪ್‌ ಗುರುತನ್ನದ ಪತ್ನ್‌ ಸರಷ್ಯ 


1484 


ನಡನ್ಯರಪನರು 


:1ಶ್ರೀ ಎಂ.ನಾರಾಯೆಣಸ್ವಾಮಿ 


ಉತ್ತರಿಸುವೆ ದಿನಾಂಕ 


17.03.2021 


ಪತ್ತರಸುವ ಸಷವರು 


ಸಮಾಜ ಕಲ್ಯಾಣ ಸಚಿವರು. 


ಪಶ್ನೆ 


ಉತ್ತರ 


ರಾಜ್ಯದಲ್ಲಿ ಕಳೆದ 8 ವರ್ಷಗಳಂದ ವಿವಿಧ 


ಯೋಜನೆಗಳಡಿ ಮಂಜೂರಾದ ಕೊಳೆ 


ಕಳೆದ ಮೂರು ವರ್ಷಗಳಲ್ಲ ವಿವಿಧ ನಿಗಮಗಳಂದ 
ಮಂಜೂರಾದ ಕೊಳವೆ ಬಾವಿಗಳ ಜಲ್ಲಾವಾರು ವಿವರಗಳನ್ನು 


ಬಾವಿಗಳ ಸಂಖ್ಯೆ ಏಷ್ಟು; (ಜಿಲ್ಲಾವಾರು | ಅನುಬಂಧ-'ರಲ್ಪ್ಲ ನೀಡಿದೆ. . 
ಮಾಹಿತಿ ನೀಡುವುದು) " 

(ಆ) | ಮಂಜೂರಾಡ ಕೊಳವೆ ಬಾವಿಗಳನ್ನು ಗಂಗಾ ಕಲ್ಯಾಣ ಯೋಜನೆಯನ್ನು 
ಅನುಷ್ಠಾನಗೊಳಸಲು ಇರುವ | ಅಸುಷ್ಠಾನಗೊಳಸುವಲ್ಲ ಅನುಸರಿಸುವ ಮಾನದಂಡಗಳು ಈ 


ಮಾನದಂಡಗಳೇನು; (ಸಂಪೂರ್ಣ ವಿವರ 
ನೀಡುವುದು) 


ಕೆಳಗಿನಂತಿದೆ. 


*  ಅರ್ಜದಾರರು ಕನಿಷ್ಠ ಕಳೆದ 1ರ ವರ್ಷಗಳಂದ ಕರ್ನಾಟಕದಲ್ಲ 


'  ವಾಸಿಸುತ್ತಿರಬೇಕು. 

*  ಅರ್ಜದಾರರು ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ 
ಸೇರಿದವರಾಗಿರಬೇಕು. 

: *  ಅರ್ಜದಾರರು 18ರಿಂದ 6೦ವರ್ಷಗಳ' 
ವಯೋಮಿತಿಯೊಳಗಿರಚೇಕು. . 


* ಕುಟುಂಬದ ವಾರ್ಷಿಕ ಆದಾಯ ರೂ.15೦,೦೦೦/- ಗ್ರಾಮೀಣ 
ಮತ್ತು ರೂ.2.೦೦,೦೦೦/- ನಗರ ಪ್ರದೇಶಗಳಗಿಂತ 
ಮೀರಿರಬಾರದು. . 

*  ಅರ್ಜದಾರರು ಸಣ್ಣ/ಅತೀಸಣ್ಣ ಕಿಡುವಳದಾರರಾಗಿರಬೇಕು. 

©  ಅರ್ಜದಾರರ ಕುಟುಂಐದ ಯಾವುದೇ ಸದಸ್ಯರು ಸಕರ್ಕಾರಿ/ಅರೆ 
ಸರ್ಕಾರಿ ನೌಕರಿಯಲ್ಲರಬಾರದು. - 

* . ಅರ್ಜದಾರರಾಗಅ, ಕುಟುಂಬದ ಸದಸ್ಯರಾಗಳೀ ನಿಗಮದ 
ಯಾವುದೇ ಯೋಜನೆಯಡಿ. ಈ ಹಿಂದೆ ಸೌಲಭ್ಯವನ್ನು 


(ಇ) 


ವಿದ್ಯುತ್‌ ಸಂಪರ್ಕವೂ ಒಳಗೊಂಡಂತೆ 
ಪೂರ್ಣ ' ಪ್ರಮಾಣದಲ್ಲ 
ಅನುಷ್ಠಾಸಗೊಂಡಿರುವ ಕೊಳವೆ ಬಾವಿಗಳ 
ಸಂಖ್ಯೆ ಎಷ್ಟು; (ವರ್ಷವಾರು ಮಾಹಿತಿ 
ನೀಡುವುದು) 


ವಿದ್ಯುತ್‌ ಸಂಪರ್ಕವೂ ಒಳಗೊಂಡಂತೆ `ಪೂರ್ಣ 
ಪ್ರಮಾಣದಲ್ಲ ಅನುಷ್ಠಾನಗೊಂಡಿರುವ ಕೊಳವೆ ಬಾವಿಗಳ 
ವರ್ಷವಾರು ಮಾಹಿತಿಯು ಈ ಕೆಳಕಂಡಂತಿದೆ. 
ಡಾ.ಚ.ಆರ್‌.ಅಂಬೇಡ್ಡರ್‌ ಅಭವೃದ್ಧಿ ನಿಗಮದಿಂದ: 


ಕ್ರ.ಸಂ. ವರ್ಷ ವಿದ್ಯುದ್ಧೀಕರಣಗೊಂಡ 
ಕೊಳವೆಬಾವಿಗಳ ಸಂಖ್ಯೆ 
01 2017-18 7045 
೦೭ 2018-19 | 6ರಂ೭ 
[ec] 2019-20 5333 


ಕರ್ನಾಟಕ ಮಹರ್ಷಿ ಪರಿಶಿಷ್ಠ ಪಂಗಡಗಳ ಅಭವೃದ್ಧಿ 
ಸಿಗಮದಿಂದ: 


ತ್ರಸಂ ವರ್ಷ ಪದ್ಯುತ್‌ ಸಂಪ ತಾಸಲಾದ ಕೊಳವವಾಪಗಳ 


y ಸಂಖ್ಯೆ 
1 2017-8 p 4316 ಸ 


ಈ ನಿಗಮದಿಂದ ೭೦18-1೨ ಮತ್ತು 2೦1೨-2೦ನೇ ಸಾಅನಲ್ಲ 
ಕೊರೆಯಿಸಲಾದ ಕೊಳವೆ ಬಾವಿಗಳಿಗೆ" ವಿದ್ಯುತ್‌ ಸಂಪರ್ಕ ಕಲ್ಪಸುವ 
ಕೆಲಸ ಪ್ರಗತಿಯಲ್ಲದೆ. 


ಕರ್ನಾಟಕ ಭೋವಿ ಅಭವೃದ್ಧಿ: ನಿಗಮದಿಂದ ಕೊರೆಯುಸಲಾದ 
ಕೊಳವೆ ಬಾವಿಗಳಗೆ ವಿದ್ಯುದ್ದೀಕರಣಗೊಳಸುವ ಕೆಲಸ ಪ್ರಗತಿಯಲ್ಲಿದೆ. 


(ತಲ) | ಕೊಳವೆ ಬಾವಿಗಳನ್ನು.|' 


ಅನುಷ್ಠಾನಗೊಳಸಲು 


ಸರ್ಕಾರಕ್ಕಿರುವ ತೊಂದರೆಗಳೇನು? 
(ಸಂಪೂರ್ಣ ಮಾಹಿತಿ ನೀಡುವುದು) 


2೦18-19ನೇ ಸಾಅನಲ್ಲ ಕೊರೆದ ಕೊಳವೆ ಬಾವಿಗಳಿಗೆ 
ಪಂಪ್‌ಸೆಟ್‌ ಮತ್ತು ಪೂರಕ ಸಾಮಾದ್ರಿಗಳನ್ನು ಸರಬರಾಜು ಮಾಡಿ 
ಅಳವಡಿಸಲು ಟೆಂಡರ್‌ ಪ್ರಕ್ರಿಯೆ. ಪ್ರಗತಿಯಲ್ಲ ಇರುತ್ತದೆ. ಮಾನ್ಯ 
ಕರ್ನಾಟಕ ಉಚ್ಚೆ ಸ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದು, 
ತಡೆಯಾಜ್ಞೆಯನ್ನು ತೆರಪುಗೊಳಸಲು ಕ್ರಮ. ವಹಿಸಲಾಗಿದೆ. ತಡೆಯಾಜ್ಞಿ 
ತೆರವುಗೊಂಡ ನಂತರ ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಳಿಸಿ 
ಪಂಪ್‌ಸೆಟ್‌ ಮತ್ತು ಪೂರಕ ಸಾಮರ್ರಿಗಳನ್ನು ಸರಬರಾಜು ಮಾಡಿಸಲು 
ಕ್ರಮ ವಹಿಸಲಾಗುವುದು. 


2೦1೨-2೦ನೇ ಸಾಅನ ಕೊಳವೆ ಬಾವಿಗಳನ್ನು ಕೊರೆಯಲು 
ಟಿಂಡರ್‌ ಆಹ್ವಾನಿಸಲಾಗಿದ್ದು, ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 
ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದು, 
ತಡೆಯಾಜ್ಞೆಯನ್ನು ತೆರವುಗೊಳಸಲು ಕ್ರಮ ವಹಿಸಲಾಗಿದೆ. ತಡೆಯಾಜ್ಞೆ 
ತೆರವುಗೊಂಡ ನಂತರ ಬಟಿಂಡರ್‌ ಪ್ರಕ್ರಿಯೆ  ಪೂರ್ಣಗೊಳಸಿ 
ಕೊಳವೆಬಾವಿಗಳನ್ನು ಕೊರೆದು, ಪಂಪ್‌ಸೆಟ್‌ ಮತ್ತು ಪೂರಕ 


ಸಾಮರ್ರಿಗಳನ್ನು ಸರಬರಾಜು ಮಾಢಿಸಲು ಕ್ರಮ ವಹಿಸಲಾಗುವುದು. 


ಸಂಖ್ಯೆ: ಸಕಇ ರ7 ಆರ್‌ & ಐ ೧೦೦1 


ಸಮಾಜ ಕಲ್ಯಾಣ ಸಚಿವರು. 


} ಡಾ:ಬಿ.ಆರ್‌.ಅಂಬೇಡ್ಕರ್‌. ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 


ವಿಧಾನಪರಿಷತ್‌ ಸದಸ್ಯರಾದ: ಶ್ರೀ/ಶ್ರೀಮತಿ. ಎಂ 


ಅನುಬಂಧ-ಅ 


. ನಾರಾಯಣಸ್ಸಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ-1219(1484) ಕೈ ಉತ್ತರ 
ಮಂಜೂರಾದ ಕೊಳವೆಬಾವಿ ಸಂಖೆ, 
ಕ್ರಸಂ ಜಿಲ್ಲೆಗಳು 3 
2017-18 2018-19 2019-20 
1 ಬಂಗಳೂರು (8) 193 162 38 
2 ಬಂಗಳೊರು (ಗ) 135 14 | 33 | 
3 [ಕೋಲಾರ 293 238 | 72 
“1 |ಜೆಕ್ಕಬಳ್ಳಾಪುರ 198 194 4 | 
5 [ರಾಮನಗರ 127 134 32 
6 (ತುಮಕೂರು 319 326 | 79 
1 |ಜಿತೆದುರ್ಗ 369 344 81 
8: |ದಾವಣಗೆರೆ 371 332 82 
9. [ಶಿವಮೊಗ್ಗ 254 253 55 
0 ಮ್‌ಸಾಡ 420 351 93 
1 ಮಂಡ್ಯ 214 208 54 
2 | ಚಾಮರಾಜನಗರ 245 215 53 
13 ]ಹಾಸನೆ 326 304 | 73 
14 |ಕೂಡಗು 14 57 12 
5. |ಜಕ್ಕಮಗಳೂರು ‘20 | 228 53 
8 [ದಕ್ಷಣ ಕನ್ನಡ 140 115 30 
7 ರಡಿ 60 57 16 
ಚಿಳಗಾಂ - — 
18 503 438 111 
L If —t — 
9 : [ಧಾರವಾಡ 168 89 | 39 
20 [ನಿಜಾಮರ 418 512 91 
2! ಬಾಗಲಕೋಟೆ 301 282 67 
22 ಗದಗ 14 | 182 37 | 
73 '|ಹಾವೇರಿ 208 22 | ag 
24 ಉತ್ತರ ಕನ್ನಡ 110 T 95. — py 
25 [ಗುಲ್ಬರ್ಗಾ 614 681 134 —| 
26 ಬೀದರ್‌ 378 | 381 I 
™ N 
27 [ಶಾದಗರ 258 | 32 56 | 
28 |ರಾಯಜಾರು 379 384 82 | 
2 [ಕೂಪ್ಗಳ 244 237. 53 
30 [ಬಳ್ಳಾರಿ 432 594 102 
ಸಾಂಸ್ಥಿಕ ಕೋಟಾ 2730 2079 453 
ಒಟ್ಟು 10822 | 10164 2283 . 
ಸ 
ವ್ಯವಸ್ಥಾಪಕ. ನಿರ್ದೇಶಕರು 


ap 


ಕರ್ನಾಟಕ ಮಹರ್ಷಿ ವಾಲ್ಡೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿ, 
4 ಸಂಸೆಗೆಳೆ ಕೇತ ಬು ನ ಇರುವ ಪಠೆ ಸ 
ಶ್ರೀ.ಎಂ.ನಾರಾಯಣಸ್ಥಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರು ಮಂಡಿಸಿರುವ ಪ್ರಶ್ನೆ ಸಂಖ್ಯೆ 
1219 (1484) ಅನುಬಂಧ 
- TT ಫೌತಗುರ - 
ಕ್ರಸಂ ಜಿಲ್ಲೆ / Me 
2017-18 2018-19 | 2019-20 
1 .|ಬಾಗಲಕೋಟೆ 119 | 110 § 73 
[2 [ಜೆಂಗಳೂರು ಗ್ರಾ 58. | 45 29 
3 [ರಾಮನಗರ 12 20 [ 12 
[3 [ಜಂಗಳೂರು ನಗರ | 30 | 49 28 
5 ಚಳಗಾವಿ 366 381 229 
| : 
6 ಬಾರ 585 551 377 
7 |ಜಾದರ್‌ 270 26 | 178 
| 8 [ವಿಜಯಪುರ 54 44 | 30 
9 [ಜಾಮರಾಜನಗರ 16 | 136 91 
0 
ಚಿಕ್ಕಮಗಳೂರು |. ss 1 51 34 
1 ಚಿತ್ರದುರ್ಗ 378 372 242 
12 |ದಣ ಕನ್ನಡ 96 84 62 
3 [ಧಾರವಾಡ 102 91 66 
14 ದಾವಣಗೆರೆ | 279 | 278 184 
15 [non 72 7 | 46 
- —! 
6 [ಕಲಬುರಗಿ 2 74 | 49 
- 
17 [ಯಾದಗಿರಿ 179 181 117 
8 [ಹಾಸನ 36 37 24 
7ನ Te | 160 107 
20 [ಕೊಡಗು 63 66 44 
21 [ಕೋಲಾರ a7 67 42 
— 
27 [ಚಿಕ್ಕಬಳ್ಳಾಪುರ [172 | 133 85 
23 [ಥೊಪ್ಪಳ 179 186 | 126 
24 [ಮಂಡ್ಯ 25 25 17 
25 [ಮೈಸೂರು 402 344 259 
| 26 | [ರಾಯಜೊರು 464 475 300 
1 
27 |ಶಿವಮೊಗ್ಗ 74 74 48 
28 [ತುಮಕೂರು | 248 167 | 113 
29 [ಉಡುಪಿ 58 | 60 40 
[ 
36. ಉತ್ತರ ಕನ್ನಡ . 38 139 26 
— T 
ಒಟ್ಟು | 4882 1636 | 3078 
ಸರ್ಕಾರ (5 +] 
31 [ವಿವೇಚನಾ ಕೋಟಾ [ 5 784 880 500 
ಮಂಡ9) | " 262 293 167 
J 5928 |. 5809. 3745 


sills AN ಕರ್ನಾಟಕ ಭೋವಿ ಅಭವೃದ್ಧಿ ನಿಗಮ 
ಗಂಗಾಕಲ್ಯಾಣ ಯೋಜನೆಯಡ ಇನ್ಲಗಾಗೆ ನೀಡದ ಭ್‌ ಗಾಗ ನವರ 


ಶ್ರಸಂ ಜನ್ಸೆಯೆ ಹೆ 2018-19 2019-20 


17 |ಪಂಗಳೂರು ನಗರ ” ನ 
id 48 15 


2 ಬೆಂಗಳೊರು ಗ್ರಾಮೌಂತರೆ 


2020-21 


28 30 
3 ಚಿತ್ರದುರ್ಗ _ 
75 45 
ಚಿಕ್ಕಬಳ್ಳಾಪುರ 
se 48 35 
5 [ಕೋಲಾರ 
ಸ .563 47 - 
6 [ದಾವಣಗೆರೆ 
| 60 37 
7 [ರಾಮನಗರ 
25 16 16 
8 [ಶಿವಮೊಗ್ಗೆ 
[ 65 48 79 
9 |ತುಮಕೊರು 
58 50 E 56 
10 ]ಚಾಮರಾಜನೆಗೆರ Fp ಸಾ ಕ 
K 10 4 12 
11 |ಈಕ್ಕಮಗಳೂರು 
25 20 25 
ದಕ್ಷಣ ಕನ್ನಡ 
Ge ME: 8 4 2 
13 |ಹಾಸನೆ 
40 30 21 
14 [ಕೊಡಗು 
13 4 0 
ಮಂಡ್ಯ 
15 4 18 12 14 


ಕ್ರಿಯಾ ಯೋಜನೆಯ ಅನುಖೋದನೆ ದೊರೆತಿದ್ದು, ಆರ್ಥಿಕ ಇಲಾಕೆಯಿಂದ ಶೇ.5೦ರಷ್ಟು ಅನುದಾನವನ್ನು ಕಡಿತಗೊಳಸಿದ್ದ ಪ್ರಸ್ತುತ ಇನ್ನೂ 
ಸರ್ಕಾರದಿಂದ ಅನುದಾನ ಜಡುಗಡೆಯಾಗಿರುವುದಿಲ್ಲ. ಟೆಂಡರ್‌ ಪ್ರಕ್ರಿಯೆ ಪ್ರಗತಿಯಲ್ಲದೆ 


